ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 


: 1104 . 
:ಶ್ರೀ ರಘುನಾಥ್‌ ರಾವ್‌ ಮಲ್ಯಾಪೂರೆ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
:20.12.2018 
:ಮಾನ್ಯ ಉನ್ನತ ಶಿಕ್ಷಣ ಸಚಿವರು 


ಪಶ್ನೆ 


ಉತರ ” ] 1] 


pr) 


[ರಾಜ್ಯದ ಸರ್ಕಾರ ಇದನ 
ಕಾಲೇಜುಗಳಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಅತಿಥಿ 
ಉಪನ್ಯಾಸಕರ ಸಂಖ್ಯೆ 
ಎಷ್ಟು: (ಜಿಲ್ಲಾವಾರು ವಿವರ 
ನೀಡುವುದು) 


2018-19 ನೇ ಸಾಲಿನಲ್ಲಿ ರಾಜ್ಯದ 
ನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರ ಸಂಖ್ಯೆ 12,674 ) 
(ಜಿಲ್ಲಾವಾರು ಮಾಹಿತಿ ಅನುಬಂಧದಲ್ಲಿ ನೀಡಲಾಗಿದೆ) 


ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕರ್ತವ್ಯ 


pd) 


ಅತಿಥಿ ಉಪನ್ಯಾಸಕರಿಗೆ 
ವೇತನ ಪಾವತಿ ಆಗದಿರುವ 
ವಿಚಾರ ಸರ್ಕಾರದ ಗಮನಕ್ಕೆ 
ಬಂದಿದೆಯೆ; ಹಾಗಿದ್ದಲ್ಲಿ, 
ವೇತನ ಪಾವತಿ ಆಗದಿರಲು 
ಕಾರಣಗಳೇನು ; 


— 


ಅತಿಥಿ ಉಪನ್ಯಾಸಕರ ಗೌರವಧನ ಪಾವತಿ ವಿಳಂಬಕ್ಕೆ ಪಮುಖ ಕಾರಣಗಳು ಇಂತಿವೆ 


ಕಾರ್ಯಭಾರವನ್ನು ಸಂಬಂಧಿಸಿದ ಪ್ರಾಜೇಶಿಕ ಜಂಟಿ ನಿರ್ದೇಶಕರು ಅನುಮೋದಿಸಿದ 


——————— 
ಬಂದಿದೆ. 


ಪ್ರಸ್ತುತ ಸಾಲಿನ ಆಯವ್ಯಯದಿಂದ ಮಾರ್ಚ್‌, ಏಪ್ರಿಲ್‌ ಮತ್ತು ಮೇ ತಿಂಗಳ ಬಾಕಿ 
ಗೌರವಧನವನ್ನು ಪಾವತಿಸಿರುವುದರಿಂದ, ಸ್ಪಲ್ಪ ಮಟ್ಟಿಗೆ ತಾಂತ್ರಿಕ ಅನುದಾನದ 
ಕೊರತೆಯಾಗಿ ಈ ಸಾಲಿನ ಅತಿಥಿ ಉಪನ್ಯಾಸಕರಿಗೆ ಗೌರವಧನ ಪಾವತಿಸುವುದು 


ವಿಳಂಬವಾಗಿದೆ. 


ಪ್ರತಿ ವರ್ಷ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲಿ 


3) ವಿಧ್ಯಾರ್ಥಿಗಳ ಪ್ರವೇಶಾತಿ 
ನಂತರ ಜೋಧನಾ ಕಾರ್ಯಭಾರದ ಮಾಹಿತಿ 


ಲಭ್ಯವಾಗುತ್ತಿದ್ದು, ಸದರಿ 


ನಂತರ ಖಾಯಂ ಉಪನ್ಯಾಸಕರಿಗೆ ಹಂಚಿಕೆ ಮಾಡಿ ನಂತರ ಉಳಿಕೆಯಾಗುವ ಹೆಚ್ಚುವರಿ 
ಕಾರ್ಯಭಾರದಲ್ಲಿ ಕಲಾ/ವಾಣಿಜ್ಯ ವಿಭಾಗಕ್ಕೆ ಅತಿಥಿ ಉಪನ್ಯಾಸಕರಿಗೆ ವಾರದಲ್ಲಿ 08 
ಗಂಟೆ ಹಾಗೂ ವಿಜ್ಞಾನ ವಿಷಯದಲ್ಲಿ ವಾರದಲ್ಲಿ 10 ಗಂಟೆಯಂತೆ ವಿಷಯವಾರು ಒಟ್ಟು 
ಲಭ್ಯವಾಗುವ ಕಾರ್ಯಭಾರಕ್ಕೆ ಅತಿಥಿ ಉಪನ್ಯಾಸಕರಿಂದ ಆನ್‌ಲೈನ್‌ ಮುಖಾಂತರ 
ಅರ್ಜಿ ಆಹ್ನಾನಿಸಿ ಅರ್ಹತಾ ಪಟ್ಟಿ ತಯಾರಿಸಿ ಸಂಬಂಧಪಟ್ಟ ಪ್ರಾದೇಶಿಕ ಜಂಟ 
ನಿರ್ದೇಶಕರಿಂದ ಅನುಮೋದನೆ ಪಡೆದು ಗೌರವಧನ ಪಾವತಿಸುತಿರುವುದರಿಂದ ಶೈಕ್ಷಣಿಕ 


ವರ್ಷದ ಪ್ರಾರಂಭದಲ್ಲಿ ವಿಳಂಬವಾಗುತ್ತಿದೆ. - 


)ಿ ಖಜಾನೆ -2ರ ಮೂಲಕ ಸೆಳೆಯುತ್ತಿದ್ದು ಪೆಲವು 
ಕಾಲೇಜುಗಳಲ್ಲಿ ಪ್ರಾಂಶುಪಾಲರ ಹಾಗೂ ವಿಷಯ ನಿರ್ವಾಹಕರ ಡಿ.ಎಸ್‌.ಸಿ.ಕೀಗಳನ್ನು 
ಪಡೆಯಲು/ ಪುನರ್‌ ನವೀಕರಿಸಲು ವಿಳಂಬವಾದ ' ಕಾರಣ ವೇತನ ಪಾವತಿಸಲು 
ವಿಳಂಬವಾಗಿರುತ್ತದೆ. ಈ ಸಮಸ್ಯೆಯನ್ನು ಬಗೆಹರಿಸಲು ಅಗತ್ಯ ತಂತ್ರಾಂಶವನ್ನು 
ರೂಪಿಸಲು ಇಲಾಖೆಯೊಂದಿಗೆ ಸಮಾಲೋಚಿಸಲಾಗುತ್ತಿದೆ. 


ಅತಿಥಿ, ಉಪನ್ಯಾಸಕರ ವೇತನವನ್ನು 


[ 


ಇವರಿಗೆ ವೇತನ 
ಪಾವತಿಸಲು ಸರ್ಕಾರ 
ಯಾವಾಗ ಎಷ್ಟು ಅನುದಾನ 
ಬಿಡುಗಡೆ ಮಾಡಿದೆ; 
ಅನುದಾನ ಬಿಡುಗಡೆ 


ಮಾಡಲು ವಿಳಂಬವಾಗಿರಲು 
ಕಾರಣವೇನು; 


ಸರ್ಕಾರ ಬಿಡುಗಡೆ ಮಾಡಿದ 


ಅನುದಾನವನ್ನು 
ಕಾಲೇಜುಗಳು ಪೂರ್ಣ 
ಪ್ರಮಾಣದಲ್ಲಿ ' ಬಳಕೆ 


ಮಾಡದಿರುವುದು ನಿಜವೇ; 
ಹಾಗಿದ್ದಲ್ಲಿ, ಕಾರಣಗಳೇನು; 


ಈ ಬಗ್ಗೆ ಯಾರ ವಿರುದ್ಧ 


ಯಾವ 
ಕ್ರಮಕೈಗೊಳ್ಳಲಾಗಿದೆ; 


2018- 19ನೇ ಸಾಲಿನ ಆಯವ್ಯಯದಲ್ಲಿ ಸರ್ಕಾರ ಅತಿಥಿ ಉಪನ್ಯಾಸಕರುಗಳ "ಗೌರವಧನ, 
ಪಾವತಿಗಾಗಿ ಲೆಕ್ಕ ಶೀರ್ಷಿಕೆ. 2202-03-103-2-01- 051ರಡಿಯಲ್ಲಿ ಒಟ್ಟು 
ರೂ.8095.00ಲಕ್ಷಗಳ ಅನುದಾನವನ್ನು ಒದಗಿಸಲಾಗಿರುತ್ತದೆ. ಇದರಲ್ಲಿ ಕೆಳಕಂಡಂತೆ 
ಮೂರು ಕಂತುಗಳಲ್ಲಿ ಒಟ್ಟು ರೂ. 6071.25ಲಕ್ಷಳನ್ನು ಸರ್ಕಾರದಿಂದ ಬಿಡುಗಡೆ ಮಾಡಿದೆ. 


ಮೊದಲನೇ ತ್ರೆ ಮಾಸಿಕದಲ್ಲಿ ಬಿಡುಗಡೆ ಮಾಡಿದ ಅನುದಾನ ರೂ.2023.75ಲಕ್ಷಗಳ 

ದಿನಾಂಕ : 09°04.2018 

ಎರಡನೇ ತ್ರೆ ತೈಮಾಸಿಕದಲ್ಲಿ ಬಿಡುಗಡೆ ಮಾಡಿದ ಅನುದಾನ ರೂ.2023.75ಲಕ್ಷಗಳ 
ದಿನಾಂಕ : 07208 

ಮೂರನೇ ತ್ರೆ ಮಾಸಿಕದಲ್ಲಿ ಬಿಡುಗಡೆ ಮಾಡಿದ ಅನುದಾನ ರೂ.2023. 75ಲಕ್ಷಗಳ 

ದಿನಾಂಕ : 14. 10.2018 

ಆಯವ್ಯಯದಲ್ಲಿ ಹಂಚಿಕೆಯಾದ ಮೊತ್ತಕ್ಕೆ ಆರ್ಥಿಕ ಇಲಾಖೆ ನಿಗಧಿ ಪಡಿಸಿದ 
ಕಾಲಮಿತಿಯಲ್ಲಿ ಸರ್ಕಾರವು ಮೂರು ತ್ರೆ ಮಾಸಿಕ ಕಂತುಗಳಲ್ಲಿ ಅನುದಾನವನ್ನು ಬಿಡುಗಡೆ 
ಮಾಡಿದೆ. ಆದರೆ ಮೂರನೇ ತ್ರೈಮಾಸಿಕ “ ಅನುದಾನವನ್ನು ಸರ್ಕಾರ ಸಮಯಕ್ಕೆ ಸರಿಯಾಗಿ 
ಬಿಡುಗಡೆ ಮಾಡಿದ್ದರೂ ಸಹ, ವಾರ್ಷಿಕವಾಗಿ ನಿಗದಿಪಡಿಸಿದ ಅನುದಾನದಲ್ಲಿ ನ ರಡನೆಯ 
ತ್ರೈಮಾಸಿಕ ಅಂತ್ಯದವರೆಗೆ ಬಿಡುಗಡೆಯಾಗಿದ್ದ ರೂ.4047.50ಲಕ್ಷಗಳ "ಅನುದಾನದಲ್ಲಿ 
ನವೆಂಬರ್‌ 2018ರ ಅಂತ್ಯದವರೆವಿಗೆ ಶೇಕಡಾ 75ರಷ್ಟು ವೆಚ್ಚವಾಗಿರದಿದ್ದ ಕಾರಣ 
ಮೂರನೆಯ ತ್ರೈಮಾಸಿಕ ಅನುದಾನ ರೂ.2023.75ಲಕ್ಷಗಳ ಅನುದಾವನ್ನು ಸರ್ಕಾರ 
ದಿನಾಂಕ:05.12.2018ರಂದು ಕಾಲೇಜು ಶಿಕ್ಷಣ ಇಲಾಖೆಗೆ ಅಪ್‌ಲೋಡ್‌ ಮಾಡಿರುತ್ತದೆ. 
ಕಾಲೇಜು ಶಿಕ್ಷಣ ಇಲಾಖೆಯಿಂದ ದಿನಾಂಕ:06.12.2018ರಂದು ಪ್ರಾದೇಶಿಕ ಜಂಟಿ 
ನಿರ್ದೇಶಕರಿಗೆ ಅಪ್‌ಲೋಡ್‌ ಮಾಡಲಾಗಿದೆ. ಪ್ರಸ್ತುತ ಬಿಡುಗಡೆ ಮಾಡಿದ ಅನುದಾನವನ್ನು 
ವೆಚ್ಚ ಮಾಡಲಾಗಿದೆ. 


ಹೌದು 


* ಅತಿಥಿ ಉಪನ್ಯಾಸಕರ ವೇತನವನ್ನು ಖಜಾನೆ -2ರ ಮೂಲಕ ಸೆಳೆಯುತ್ತಿದ್ದು ಹಲವು 
ಕಾಲೇಜುಗಳಲ್ಲಿ ಪ್ರಾಂಶುಪಾಲರ ಹಾಗೂ ವಿಷಯ ನಿರ್ವಾಹಕರ ಡಿ.ಎಸ್‌ .ಸಿ.ಕೀಗಳನ್ನು 
ಪಡೆಯಲು/ "ಪುನರ್‌ ನವೀಕರಿಸಲು" ವಿಳಂಬವಾದ ಕಾರಣ ವೇತನ ಘಾವಕಿಸಯ 
ವಿಳಂಬವಾಗಿರುತ್ತದೆ. ) 


* ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ:4:ಟಿಎಫ್‌ಪಿ:2018 ದಿನಾಂಕ:24.07.2018ರ & 
29.09.2018ರ ಪ್ರಕಾರ ಬಿಡುಗಡೆ ಮಾಡಲಾದ ಅನುದಾನದಲ್ಲಿ ಶೇಕಡ 75ರಷ್ಟು 
ಅನುದಾನ ಬಳಕೆ ಮಾಡದಿದ್ದಲ್ಲಿ ಮುಂದಿನ ಕಂತಿನ ಅನುದಾನವನ್ನು ಬಿಡುಗಡೆ 
ಮಾಡಲಾಗುವುದಿಲ್ಲವೆಂದು ಸರ್ಕಾರ ಸ್ಪಷ್ಟ ಸೂಚನೆಯನ್ನು ನೀಡಿರುತ್ತದೆ. 


ಅತಿಥಿ ಉಪನ್ಯಾಸಕರ ಗೌರವಧನ ಪಾವತಿ ಸಂಬಂಧ ಸರ್ಕಾರದಿಂದ 2 ಕಂತುಗಳಲ್ಲಿ 
ಬಿಡುಗಡೆ ಮಾಡಲಾದ ಅನುದಾನದ ಮೊತ್ತ ರೂ.4047.50ಲಕ್ಷಗಳು ಇದರಲ್ಲಿ ಕಾಲೇಜು 
ಶಿಕ್ಷಣ ಇಲಾಖೆ ಕಛೇರಿಯ ಹಂತದಲ್ಲಿ ರೂ. 341494ಲಕ್ಷಗಳ ಅನುದಾನವನ್ನು 06 
ಪ್ರಾದೇಶಿಕ ಜಂಟಿ ನಿರ್ದೇಶಕರುಗಳಿಗೆ ಆಯಾ ಕಛೇರಿ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ 
ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರುಗಳ ಗೌರವಧನ 
ಪಾವತಿಗಾಗಿ ಬಿಡುಗಡೆ ಮಾಡಲಾಗಿರುತ್ತದೆ. 


ಆದರೆ ಜಂಟಿ ನಿರ್ದೇಶಕರು ಮತ್ತು ಕಾಲೇಜುಗಳ ಹಂತದಲ್ಲಿ ಶೇಕಡ 75ರಷ್ಟು ವೆಚ್ಚ 
ಮಾಡಿಲ್ಲದಿರುವ ಕಾರಣ 3ನೇ ಕಂತಿನ ಅನುದಾನವನ್ನು ಸರ್ಕಾರ ಖಜಾನೆ-2ರಲ್ಲಿ ಕೇಂದ್ರ 


ಅತಿಥಿ ಉಪನ್ಯಾಸಕರಿಗೆ 
ಬಾಕಿ ವೇತನ ಪಾವತಿಸಲು 
ಸರ್ಕಾರ ಕೈಗೊಂಡಿರುವ 


ಕ್ರಮಳೇನು?(ಸ್ಪಷ್ಟ' ವಿವರ 


ನೀಡುವುದು) ' 


| 


ಕಛೇರಿಗೆ" 'ಇಪ್‌ಕೋಡ್‌ ಮಾಡಲಾಗಿರಲಿಲ್ಲ `ಈ ಬಿಗ್ಗೆ” ಎಲ್ಲಾ `ಪ್ರಾಡೇಶಿಕ `'ಜಂಟಿ 
ನಿರ್ದೇಶಕರು ಮತ್ತು ಕಾಲೇಜುಗಳ ಪ್ರಾಂಶುಪಾಲರುಗಳಿಗೆ ತಿಳಿಸಿ ಬಿಡುಗಡೆ ಮಾಡಲು ಕ್ರಮ 
ಕೈಗೊಳ್ಳಲಾಗಿದೆ ಹಾಗೂ ವಿಳಂಬ ಮಾಡಿದ ಅಧಿಕಾರಿ/ಸಿಬ್ಬಂದಿಗಳ ವಿರುದ್ಧ ಶಿಸ್ತು 
ಕ್ರಮಕ್ಕಿಗೊಳ್ಳುವುದಾಗಿ ಎಚ್ಚರಿಕೆ ನೀಡಲಾಗಿರುತ್ತದೆ. 

2018-19ನೇ ಸಾ ಅತಿಥಿ ಉಪನ್ಯಾಸ ಪಾವತಿ 
8095.00ಲಕ್ಷಗಳ ಅನುದಾನವನ್ನು ಒದಗಿಸಲಾಗಿರುತ್ತದೆ. ಈವರೆಗೆ ಮೂರು ತ್ರೆ ಮಾಸಿಕ 
ಕಂತುಗಳಲ್ಲಿ” ಒಟ್ಟಾರೆ ರೂ.6071. 125ಲಕ್ಷಗಳನ್ನು ಬಿಡುಗಡೆ ಮಾಡಿದೆ. ಪ್ರಸ್ತುತ 5 ಸಾಲಿಗೆ 
ಒದಗಿಸಿದ ಆಯವ್ಯಯದಲ್ಲಿ ಬಾಕಿಯಿರುವ 4ನೇ ತ್ರೈಮಾಸಿ ಅನುದಾನ 
ರೂ.2023. 75ಲಕ್ಷಗಳೆನ್ನು ಶೀಘ್ರ ಬಿಡುಗಡೆ ಮಾಡಲು ಅನುಮತಿ ನೀಡುವಂತೆ ಆರ್ಥಿಕ 
ಇಲಾಖೆಯನ್ನು ೋರಲಾಗಿದೆ. ಇದಲ್ಲದೆ ಪ್ರಸ್ತುತ ಸಾಲಿಗೆ ಅಗತ್ಯವಿರುವ ಹೆಚ್ಚುವರಿ 
ಅನುದಾನಕ್ಕೆ ಪ್ರಸ್ತಾ ್ರಾವೆನೆಯನ್ನು ಆರ್ಥಿಕ ಇಲಾಖೆಗೆ ಸಲ್ಲಿಸಿದೆ. 


ANAS | 


ಉನ್ನತ ಶಿಕ್ಷಣ ಸಚಿವರು 


ಇಡಿ 192 ಹೆಚ್‌ಪಿಯು 2018 


ವಿಧಾನ ಪರಿಷತ್ತು ಚುಕ್ಕಿ ಗುರುತಿನ ಪ್ರಶ್ನೆ ಸಂಖ್ಯೆ: 1104ಕ್ಕೆ ಅನುಬಂಧ 


ಸರ್ಕಾರಿ ಪಥಮ ದರ್ಜೆ ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಕರ ಜಿಲ್ಲಾವಾರು ಸಂಖ್ಯಾ ಮಾಹಿತಿ 


ಅತಿಥಿ 
ಉಪನ್ಯಾಸಕರ 


ಸಂಖ್ಯೆ | 


ಹಾಸನ 


[ದಾವಣಗೆಕ" 324 
ಚಿಕ್ಕಮಗಳೂರು 383 
ದ್ಷೌಣ ಕನ್ನಡ P33 
ಉಡುಖ 444 
ಡಗು —] - 113 
ಧಾರವಾಡ 268 
Ra T— 
ಹಾಷೇರಿ 377 
ಉತ್ತರಕನ್ನಡ — 800 
ಚಿಳಗಾನಿ 451 
ಬಾಗಲಕೋಟೆ 403 


[ನರರ [ py 
ಕಲಬುರಗ 37 


ಗ 


Ll 


ಪಳ 371 


[ಬಳ್ಳಾರಿ 488 
ಬೀದರ್‌ 230 


[ಣಾ 874 —] 


| 
ಶವಷಾಗ್ಗ 377 
ಚಿತ್ರದುರ್ಗ 33 


ಹಾಡ pT | 
ರಾಹಷಾಹ — —T 
| 


